ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 849 (809) ; 
ಸದಸ್ಯರ ಹೆಸರು ಶ್ರೀ ಕೆ.ಟಿ. ಶ್ರೀಕಂಠೇಗೌಡ (ಪದವೀಧರರ ಕ್ಲೇತು) 
ಉತ್ತರಿಸಬೇಕಾದ ದಿನಾಂಕ 20.09.2021 
ಉತ್ತರಿಸಬೇಕಾದ ಸಚಿವರು ಮಾನ್ಯ ಉನ್ನತ ಶಿಕ್ಷಣ ಸಚಿವರು 
ಪ್ರಶ್ನೆ ಉತ್ತರ 
ಅ) | ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ! ಪ್ರಸ್ತುತ ಕಾಲೇಜು ಶಿಕ್ಷಣ ಇಲಾಖೆಯ ಸರ್ಕಾರಿ 


-| ಕಾಲೇಜುಗಳಲ್ಲಿ ಅನ್‌ಸ್ಮಿಲ್ಡ್‌! ಅರೆಕಾಲಿಕ 


ಗ್ರೂಪ್‌-"ಡಿ' ನೌಕರರಾಗಿ ಇಲ್ಲಿಯವರೆಗೆ 
ಕರ್ತವ್ಯ ನಿರ್ವಹಿಸುತ್ತಿರುವ ಒಟ್ಟು 


| ಗ್ರೂಪ್‌-'ಡಿ' ನೌಕರರ ಸಂಖ್ಯೆ ಎಷ್ಟು; 


ಆ) 


ಇ) 


(ಹೆಸರು ಮತ್ತು ವಿಳಾಸ ಸಹಿತ ಮಾಹಿತಿ 
ನೀಡುವುದು) i 

ಇವರುಗಳಲ್ಲಿ ಎಷ್ಟು ಜನರನ್ನು ಪುನಃ 
ಹೊರಗುತ್ತಿಗೆ ಗ್ರೂಪ್‌-ಡಿ ನೌಕರರಾಗಿ 
ನೇಮಿಸಿಕೊಳ್ಳಲಾಗಿದೆ; ಹಾಗೂ ಎಷ್ಟು 
ಜನರನ್ನು ನೇಮಿಸಿಕೊಳ್ಳಲಾಗಿಲ್ಲ; 
ನೇಮಿಸಿಕೊಳ್ಳದಿರಲು ಕಾರಣವೇನು; 
(ಸಂಪೂರ್ಣ ಮಾಹಿತಿಯನ್ನು 
ನೀಡುವುದು) 

ಹೊರಗುತ್ತಿಗೆ ಆಧಾರದಲ್ಲಿ ನೇಮಕ 
ಮಾಡಿಕೊಂಡ ಗ್ರೂಪ್‌-'ಡಿ' ನೌಕರರಿಗೆ 
ಎಷ್ಟು ವೇತನ ನೀಡಲಾಗುತ್ತಿದೆ; 
(ಮಾಹಿತಿ ನೀಡುವುದು) 


ಈ) 


ಆದೇಶ ಸಂಖ್ಯೆ ಇಡಿ 88 ಹೆಚ್‌ಪಿಸಿ 2021, 
ಬೆಂಗಳೂರು, ದಿನಾಂಕ: 24.08.2021 ರಲ್ಲಿ 


ಗ್ರೂಪ್‌-ಡಿ” ನೌಕರರಿಗೆ ನೀಡಿರುವ 
ರೂ,18,000/- ವೇತನವನ್ನು ಈ ಅನ್‌ 
ಸ್ಕಿಲ್ಡ್‌! ಹೊರಗುತ್ತಿಗೆ ನೌಕರರಿಗೆ 
ಎಂದಿನಿಂದ ನೀಡಲಾಗುವುದು; 
(ಮಾಹಿತಿ ನೀಡುವುದು) } 


ಪ್ರಥಮ ದರ್ಜಿ ಕಾಲೇಜುಗಳಲ್ಲಿ ಅನ್‌ಸ್ಕಿಲ್ಡ್‌/ 
ಅರೆಕಾಲಿಕ ಗ್ರೂಪ್‌-ಡಿ ನೌಕರರು: ಕರ್ತವ್ಯ 
ನಿರ್ವಹಿಸುತ್ತಿರುವುದಿಲ್ಲ. 


ಅನ್ನಯಿಸುವುದಿಲ್ಲ. 


47 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ 
ಪ್ರಾಂಶುಪಾಲರ ಹಂತದಲ್ಲಿ ಟೆಂಡರ್‌/ಕೊಟೇಷನ್‌ 
ಪ್ರಕ್ರಿಯೆ ಆಧಾರದ ಮೇಲೆ ನಿಯಮಾನುಸಾರ 
ಸೇವಾಗುತ್ತಿಗೆ ಏಜೆನ್ಸಿಗಳ ಮೂಲಕ ಹೊರಗುತ್ತಿಗೆ 
ಆಧಾರದ ಮೇಲೆ ಒಟ್ಟು 158 ಗ್ರೂಪ್‌-ಡಿ 
ನೌಕರರನ್ನು ನೇಮಿಸಿಕೊಳ್ಳಲಾಗಿದ್ದು, 
ವಿವರಗಳನ್ನು ಅನುಬಂಧದಲ್ಲಿರಿಸಿದೆ. 


ಇಡಿ 88 ಹೆಚ್‌ಪಿಸಿ 2021, 
ದಿನಾ೦ಕ:24.08.2021ರ ಆದೇಶವು 2021-22 ನೇ 
ಸಾಲಿನ 'ಸಂಧ್ಯಾಶಕ್ತಿ ಯೋಜನೆ'ಯಡಿಯಲ್ಲಿ 
ಸರ್ಕಾರಿ ಪ್ರಥಮ ದರ್ಜೆ 'ಸಂಜೆ ಕಾಲೇಜು'ಗಳನ್ನು 
ಪ್ರಾರಂಭಿಸುವ ಕುರಿತಾಗಿದ್ದು, ಸದರಿ ಆದೇಶದಲ್ಲಿ 
ಗ್ರೂಪ್‌-ಡಿ ನೌಕರರನ್ನೊಳಗೊಂಡು ಇತರೆ ಎಲ್ಲಾ 
ಸಿಬೃಂದಿ/ಹುದ್ದೆಗಳನ್ನು ಸೃಜಿಸುವ ಕುರಿತು 
ಆರ್ಥಿಕ ಇಲಾಖೆಗೆ ಪ್ರತ್ಯೇಕವಾಗಿ ಪ್ರಸ್ತಾವನೆ ಸಲ್ಲಿಸಿ 
ಸಹಮತಿ ಪಡೆಯಬೇಕಿರುತ್ತದೆ. ಆದ್ಮರಿಂದ ಸದರಿ 
ಆದೇಶವು ಈಗಾಗಲೇ ಕಾಲೇಜು ಶಿಕ್ಷಣ 
ಇಲಾಖೆಯಲ್ಲಿ ಹೊರಗುತ್ತಿಗೆ ಮೂಲಕ ಕರ್ತವ್ಯ 
ನಿರ್ವಹಿಸುತ್ತಿರುವ ಗ್ರೂಪ್‌-ಡಿ ನೌಕರರಿಗೆ 
ಅನ್ವಯಿಸುವುದಿಲ್ಲ. 


ಉ) 


ರಾಜ್ಯದ ಸರ್ಕಾರಿ ಪ್ರಥಮ ದರ್ಜಿ 
ಕಾಲೇಜುಗಳಲ್ಲಿ ಅನ್‌ಸ್ಕಿಲ್ಡ್‌! 
ಹೊರಗುತ್ತಿಗೆ ಆಧಾರದಲ್ಲಿ ನೇಮಕ 
ಮಾಡಿಕೊಂಡ ಗ್ರೂಪ್‌-ಡಿ' ನೌಕರರನ್ನು 
ಖಾಯಂಗೊಳಿಸುವ ಪ್ರಸ್ತಾವನೆ 
ಸರ್ಕಾರದ ಮುಂದಿದೆಯೆಳ ಇದ್ದಲ್ಲಿ, 
ಯಾವಾಗ ಖಾಯಂಗೊಳಿಸಲಾಗುವುದು? 
(ಮಾಹಿತಿ ನೀಡುವುದು). 


ಇಡಿ 09 ಯುಇಸಿ 2021 


ಇಂತಹ ಯಾವುದೇ ವಸ್ತಾನನೆಯು ನರದ 
ಮುಂದಿರುವುದಿಲ್ಲ. 


(ಡಾ: ಅಶ್ವಥ್‌ ಹಾರಾಯಣ ಸಿ.ಎನ್‌) 
ಉನ್ನತ ಶಿಕಣ, ಐಟಿ-ಬಿಟಿ, ವಿಜ್ನಾನ ಮತ್ತು ತಂತ್ರಜ್ಞಾನ, 
ವಿದ್ಯುನ್ಮಾನ ಹಾಗೂ ಕೌಶಲ್ಯಾಭಿವೃದ್ಧಿ, 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು. 


| R ಈ eu i 
J. | ಕಿ 
"1 » ಕನಾಟಕ ಸರ್ಕಾರ 
f ಕಾಲೇಜು ಶಿಕ್ಷಣ ಆಯುಕ್ತರ ಕಛೇರಿ ನಡವಳಗಳು ಸ 


j ವಿಷಯ: ಕಾಲೇಜು ಕಿಕ್ಷಣ ಇಲಾಖೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲ ಹೊರಗುತ್ತಿಗೆ 
ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸಿರುವವರಿಗೆ ಅನುದಾನ ಅಜಡುಗಡೆ ಮಾಡುವ 
ಕುರಿತು 
ಉಲ್ಲೇಖ: 1 ಸರ್ಕಾರದ ಆದೇಶ ಸಂಖ್ಯೆ:ಎಫ್‌ಡಿ/2/ಟಎಫ್‌ಪಿ/2೦೩೦, ದಿ:೦1.೦4.2೦೭೦. 
'2: ಸರ್ಕಾರದ - ಆದೇಶ: ಸಂಖ್ಯೆ:ಐಡಿ/11/ಹೆಚ್‌ಪಿಪಿ/2೦೭೦; ಔಿ:೦3.೦4.2೦೭೦. 
3. ಈ ಕಛೇರಿಯ ಸುತ್ತೋಲೆ ಸೆಂಖ್ಯೆ:ಕಾಶಿಇ/425/ಗ್ರೂಪ್‌-ಡಿ/2೦೪7-18/ ನೇಪಿ- 
ದಿ:೦4.೦3.2೦18 ಮತ್ತು 2೦.1.೦೦16. 


» 


ಪ್ರಸಾವನೆ: k 

ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ/2/ಟಎಫ್‌ಪಿ/2೦2೦, ದಿ:೦1೦4.2೦೭೦ರಣ್ಲ ಸಾದಿಲ್ದಾರು ವೆಡ್ಣ ಕೈಪಡಿ ನಿಯಮ 
(5528) ಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ ಈ ನಿಯಮದಡಿ ಯಾವುದೇ ಅಂಶಕಾಆಕೆ, ಅಕುಶೆಲ/ಅನಿಮಣ 
ಕೆಲಸಗಾರರನ್ನು ನೇಮಿಸಿಕೊಳ್ಳುವುದನ್ನು ನಿರ್ಬಂಧಿಸಿದೆ. ಈ ಹಿನ್ನೆಲೆಯಟ್ಲ ಕಾಲೇಖುಗಳಣ್ಣ ಪೈಕ್ಷಣಿಕ ಹಾಗೂ ಆಡಳತಾತ್ಯಕೆ 
ಹಿತದೃಷ್ಟಿುಂದ ದೈನಂದಿನ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಉಲ್ಲೇಖ(3)ರ ಈ ಕಛೇರಿಯ ಸುತ್ತ್ರೋಲೆಯಟ್ಲ ಎಲ್ಲಾ ಸರ್ಕಾರಿ 
ಪ್ರಥಮ ದರ್ಜೆ ಕಾಲೇಜುಗಳ ಪ್ರಾಂಶುಪಾಲರುಗಳಗೆ ಹೊರಗುತ್ತಿಗೆ ಆಧಾರದ ಮೇಲೆ “ಡಿ” ಗ್ರೂಪ್‌ ನೌಕರರನ್ನು ನೇಮಕ 
ಮಾಡಿಕೊಳ್ಳಲು ಅನುಮತಿಯನ್ನು ನೀಡಲಾಗಿರುತ್ತದೆ. ಸದರಿ ಸುತ್ತೋಲೆಯ ನಿರ್ದೇಶನದಂತೆ ವಿವಿಧ ಸರ್ಕಾರಿ ಪ್ರಥಮ ದರ್ಜೆ 
ಕಾಲೇಜುಗಳಣ್ಲ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಂಡಿರುವ ಸಿಬ್ಬಂದಿಗಳಗೆ ವೇತನ ಪಾವತಿಗಾಗಿ ಅನುದಾನವನ್ನು 
ಜಡುಗಡೆ ಮಾಡಬೇಕಾಗಿರುತ್ತದೆ. 


2020-21ನೇ ಸಾಅನಲ್ಲ ಲೆಕ್ಕ ಶೀರ್ಷಿಕೆ 2೦೦೦-೦3-103-2-01-೦34 ರಡಿಯಣ್ಧ್ಲ ಜದಗಿಸಿರುವ ರೂ.೨೭6.೦೦ 
ಲಕ್ಷಗಳಲ್ಲ ಉಲ್ಲೇಖ (2ರ ಸರ್ಕಾರದ ಆದೇಶದಲ್ಲ ಜಡುಗಡೆ ಮಾಡಿರುವ 112ನೇ ಭಾಗದ ಅನುದಾನದ ಮೊತ್ತ ರೂ.77.17/- 
ಲಕ್ಷಗಳೆಲ್ಲ 47 ಕಾಲೇಜುಗಳೆಲ್ಲ ಕರ್ತವ್ಯ ನಿರ್ವಹಿಸುತ್ತಿರುವ 156 “ಡಿ” ಗ್ರೂಪ್‌ ಸಿಬ್ಬಂದಿಗಳ ಸಂಭಾವನೆಗಾಗಿ ರೂಂ೭.79.699/- 
iy ಅನುದಾನವನ್ನು ಪ್ರಾಂಶುಪಾಲರುಗಳಗೆ ಜಡುಗಡೆ ಮಾಡಲು ಈ ಆದೇಶ. 


ಆದೇಶ ಸಂಖ್ಯೆ:ಕಾಪಿಇ/ಆಯವಪ್ಯಯ/49/ಹೆೊೊ.ಗು.ಅ/ಂ೦2೦-೦॥ `ಬೆಂಗಳೂರು, ದಿನಾಂಕ:3೦.೦4.2೦೨೦ 
; ಪೆಸ್ತಾವನೆಯಣ್ಣ ವಿವರಿಸಿರುವಂತೆ 2೦೭೦-21ನೇ ಸಾಅನ ಲೆಕ್ಕ ಶೀರ್ಷಿಕೆ 22೦2-೦3-103-2-01-034 ರಡಿಯಲ್ಲ 
ದಗಿಸಿರುವ ರೂ.926.9೦ ಲಕ್ಷಗಳಣ್ಣ ಹೊರಗುತ್ತಿಗೆ: ಆಧಾರದ ಮೇಲೆ ನೇಮಕಗೊಂಡಿರುವ “ಡಿ” ಗ್ರೂಪ್‌ ಸಿಬ್ಬಂದಿಗಳಿಗೆ ವೇತನ 
»ವತಿಗಾಗಿ ಉಲ್ಲೇಖ (2)ರ. ಸರ್ಕಾರದ ಆದೇಶದಲ್ಲ ಅಡುಗಡೆ ಮಾಡಿರುವ 1/12ನೇ ಭಾಗದ ಅನುದಾನದ ಮೊತ್ತ ರೂ.77.87/- 
ಕ್ಷಗಳಲ್ಲ ಈ ಆದೇಶದೊಂದಿಗೆ ಲಗತ್ತಿಸಿರುವ ಅನುಖಂಧ-1ರ ಕಾಲೇಜುಗಳಗೆ " ರೂ13,97,434/- ಮತ್ತು ಅನುಬಂಧ 2ರ 
'ಲೇಹುಗಳಗೆ  ರೂ.ಅ,62,26೮/- ಒಟ್ಟಾರೆಯಾಗಿ 47 ಕಾಲೇಜುಗಳ ಮೊತ್ತ ರೂ.22,79,699/-(ಇಪ್ಪತ್ತೆರೆಡು ಲಕ್ಷದ ಎಪ್ಪತ್ತೊಂಭತ್ತು 


ವಿರದ ಆರುನೂರ ತೊಂಭತ್ತೊಂಫತ್ತು ಮಾತ್ರುಗಳನ್ನು ಕಾಲೇಜನ ಪ್ರಾಂಪುಪಾಲರುಗಳಗೆ ಈ ಕೆಳಕಂಡ ಷರತ್ತುಗಳಪ್ಪುಯ ಅನುದಾನ 
ಶುಗಡೆ ಮಾಡಲಾಗಿದೆ. 


46 ಆಯುಕ್ತರಿಂದ ಅನುಮೋರಿಸಬ್ಬದೆ) 

| RE 
p | ಕಾಲೇಯು ಶಿಕ್ಷಣ ನಿದೇ 

ತುಗೆಕು; ಹ್‌ Ns 


py 'ಡಿ'ಗ್ರೂಪ್‌ ಸಿಜ್ಜಂದಿಗಳಗೆ ಸಂಥಾವನೆಯನ್ನು ಖಾಪತಿಸುವಾಗ ಕನಿಷ್ಠ ವೇತನ ಕಾಯ್ದೆ, ಇಎಸ್‌ಐ & ಪಿಎಫ್‌ ಕಾಯ್ದೆಯನ್ನು 
, ಪಾಅಸಲು ಕಟ್ಟುನಿಟ್ಟಾಗಿ ಆದೇಶಿಸಿದೆ. 


2.. ಜಡುಗೆಡೆಗೊಳಸಿರುವ ಅನುದಾನವನ್ನು ನಿಯಮಾನುಸಾರ ಪರಿಶೀಆನಿ ಅಡುಗಡೆಗೊಳಸಿರುವ ಉದ್ದೇಶಕ್ಕೆ ಬಾಲ್ರಯಲ್ಲರುವ 
ಎಲ್ಲಾ ನಿಯಮಗಳನ್ನು ಪಾಲಸಿ ಅದರನ್ಷಯವೇ ಪಾನೆತಿಸುವುದು. 
' 2 


iN PaaS ee Come Caled Mame Maler Lr 


t 


ಎಫ 


ಇ. ಸದರಿ ಅನುದಾನವನ್ನು ಕೆ-೦ ತಂತ್ರಾಂಶದೆಟ್ಲ ಕ್ಲೇಮ್‌ ಮಾಡತಕ್ಕದ್ದು. 
"4. ಅನುದಾನ ಬಳಕೆಯಾದ ನಂತರ ಕಡ್ಡಾಯವಾಗಿ ಬಳಕೆ ಪ್ರಮಾಣ ಪತ್ರವನ್ನು ಸಟ್ಟಸುವುದು. 


ಪರಿಗೆ: 
1 ಪಂಐಂಧಿಸಿದ ಕಾಲೇಜುಗಳ ಪ್ರಾಂಶುಪಾಲರುಗಟಗೆ ಅಗತ್ಯ ಕ್ರಮಕ್ಸಾಗಿ. 


2. ಮಾಹಿತಿ ಅಧಿಕಾರಿಗಕು, ಮಾಹಿತಿ ತಂತ್ರಜ್ಞಾನ ವಿಭಾಗ. ನಾರ ಬೆಂಗಳೂರು - Seu 
ಅಳವಡಿಸಲು ಕೋರಿದೆ. 


"Jeet aden ooemlande\ ce Cree Cafe Csmes der Aan 


ರ ಅನುಬಂಧ-1 
4% ( 
'27 ೬ ಲೇಜುಗಳೆ 10೦ ಹೊರಗುತ್ತಿಗೆ "ಡಿ" ಗ್ರೂಪ್‌ ಸಿಬ್ಣಂದಿಗಳಗೆ ಮಾರ್ಚ್‌-2೦೭೦ರ ಮಾಹೆಗೆ ವೇತನ ಪಾವತಿಗೆ ಜಡುಗಡಿ 
p ಮಾಡಿರುವ ಅನುದಾನದ ಪಟ್ಟ 
ಅದೇಶ ಸಂಖ್ಯೆ:ಕಾಶಿಇ:ಆಯವ್ಯಯ:0:ಹೊ.ಗು.ಅಏ೦2೦-21 ದಿನಾಂಕಃ:27.೦4.2೦೭೦ 
ಹೊರಗುತ್ತಿಗೆ 
ಆಧಾರದ ಮೇಲೆ 
ನೇಮಿಸಿಕೊಂಡ 
ಹಿಬ್ಬಂದಿಗೆಳೆ ಸಂಖ್ಯೆ 


'ಮಾರ್ಜ-ನರನಂಕ 
ಮಾಹೆಗೆ ಜಡುಗಡೆ 
ಮಾಡಿರುವ 
ಅನುದಾನದ ಮೊತ್ತ 


'ಪಾಪತಿಸಬೇಕಾಗಿರುವ/ನಿ 
|ಗಧಿಪಡಿಸರುವ: ಮಾಸಿಕ | 
ಮೊತ್ತ (ರೂ.ಗಳೆಲ್ದ) 


ಕಾಲೇಜನ ಹೆಸರು 


{ oN 
ಸ್‌ [el 


|ಡಾ.೨.ಪೆಯಾನಂದ ಫೈ ನಾನ ಪಢವು ಷೋ 
ಕಾಲೇಜು, ಮಂಗಳೂರು ; 
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಬೆಕರಿದೊರು ವ: 


ಶ್ರೀ.ಅಎನ್‌ ಎನಾನವಾರಿ ಪ್ರಥಮ ದಜ y 
ಕಾಲೇಜು. ಗಜೇಂದ್ರಗಡ A. 


ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಹಾವೇರಿ | 


ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ರಾಣೆಬೆನ್ನೂರ 


ಅಂಕೋಲಾ !, 


ಸ್ನ 


ಸರ್ಕಾರಿ ಪ್ರಥಮ ದರ್ಚೆ ಕಾಲೇಜು. 


ಹೊರಗುತ್ತಿಗೆ ಮಾರಾ 


2೦೧0ರ 


ಆಧಾರದ ಮೇಲೆ ಪಾವತಿಸಬೇಕಾಗಿರುವ/ನಿ ಮಾಜೆಣೆ ೨ಡುಗಡೆ 
ಕಾಲೇನ ಹೆಸರು 4 X ಗಧಿಪಡಿಸಿರುವ ಮಾಸಿಕ . 
ನೇಮಿಸಿಕೊಂಡ ಮೊತ್ತ (ರೊ.ಗಳಲ್ಪ) ಮಾಡಿವೆ 

, ಸಿಲ್ಲಂದಿಗೆಳೆ ಸಂಖ್ಯೆ ಅನುದಾನದ ಮೊತ್ತ 


ಸರ್ಕಾರಿ ಪ್ರಥಮ ದಜ್ಜೇ ಕಾಲೇಜು, ಹೊಸ 
ಹರ್ಲಾಪುರ ಛಿ. 


ನಾಂ ತವು ನಾಇ 


(ಹದಿಮೂರು ಲಕ್ಷದ ತೊಂಛತ್ತೇಕು ಸಾವಿರದ ನಾಲ್ಗುನೂರ' 
ಮೂವತ್ತನಾಲ್ಕು ರೂಪಾಯುಗಳು ಮಾತ್ರು 


ಅನಸುಖಂದ-2 


2 iors ರಡ ಹೊರಗುತ್ತಿಗೆ "ಡಿ" ಗ್ರೂಪ್‌ ಸಿಬ್ಬಂದಿಗಳಗೆ ಮಾರ್ಚ್‌-2೦೭೦ರ ಮಾಹೆಗೆ ವೇತನ ಪಾವತಿಗೆ ಅನುಬಾನ 
' ಅಡುಗೆಡೆ ಮಾಡಬೇಕಾಗಿರುವ ಪಟ್ಟ 


ಮಾರ್ಚ್‌-2೦೭೦ರ 


ಕಮ ಮಾಹೆಗೆ ಜಡುಗಡೆ 
ಸಂಕ, ಕಾಲೇಣನಸ ಹೆಸರು ಮೇಲೆ ನೇಮಿಸಿಕೊಂಡ ನಿಗಧಿಪಡಿಸಿರುವ ಮಾಸಿಕ I 
[® ಸಿಬ್ಞಂದಿಗೆಳೆ ಸಂ: ಖ್ಯ ಮೊತ್ತ (ರೂ.ಗಳೆಲ್ಲ) ಮಾಡಬೇಕಾಗಿರುವ 
i " ಅನುದಾನದ ಮೊತ್ತ 


SS CN NN 


ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ. 
ಕಾಲೇಜು, ಚಾಮರಾಜಪೇಟೆ 


we 


ಮಾರ್ಜ್‌-2೦೭೦ರ 


ಕಮ ಹೊರಗುತ್ತಿಗೆ ಆಧಾರದ ಪಾವತಿಸಲೇಕಾಗಿರುವ/ ಮಾಜೆಗೆ ಬಡುಗಡೆ 
ಸಂಜಿ ಕಾಲೇಜಸ ಹೆಸರು ಮೇಲೆ ನೇಮಿಸಿಕೊಂಡ ನಿಗಧಿಪಡಿಸಿರುವ ಮಾಸಿಕ 
ಪಃ ಮಾಡಬೇಕಾಗಿರುವ 
5 ಸಿಬ್ಬಂದಿಗಳ ಸಂಖ್ಯೆ ಮೊತ್ತ (ರೂ.ಗಳಲ್ಲ) 
ಅನುದಾಸದ ಮೊತ್ತ 
ಸೋ ಮು ರ್ಜ ಕಾರು. 
1 04 : 
| 
SN NN 
| 
12 ೦೩2 _ 
—— 
| 
p ST 
SL 
——————— 
SS 
4 [e ವ p 
ಅ | 


2920 


12920 


A 
[é] 
|S) 
Nt 
0 


2೦840 


ಸಂಘ್ಯೆ 


ಮಾರ್ಚ್‌-೭ಂ೭ಂ೦ರ 


ಹೊರಗುತ್ತಿಗೆ ಅಧಾರದ 
ಮೇಲೆ ಸೇಮಿಸಿಕೊಂಡ 
ಸಿಬ್ಬಂದಿಗಳ ಸಂಖ್ಯೆ 


ಪಾವತಿಸಬೇಕಾಗಿರುವ/ 
ನಿಗಧಿಪಡಿಸಿರುವ ಮಾಸಿಕ 
ಮೊತ್ತ (ರೂ.ಗಳೆಟ್ಪ) 


ಮಾಹೆಗೆ ಜಡುಗಡೆ 
ಮಾಡಬೇಕಾಗಿರುವ 


ಕಾಲೇಜನ ಹೆಸರು 


ಅಸುಬಾನಸದ ಮೊತ್ತ... 


ಸರ್ಕಾರಿ ವಿಷ್ಞಾನ ಕಾಲೇಜು ಹಾಸನ 


'ಎಂಭತ್ರೇಂಟು ಲಕ್ಷದ ಇಷ್ಟತ್ತೇರಡು ಸಾವಿರದ ಎರಡುಸೂರ ಅರವತ್ಯೆದು ರೂಪಾಯಗಳು. 


